ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 
ಉತ್ತರಿಸಬೇಕಾದ ದೆನಾಂಕ 


ಉತ್ತೆರಿಸುವ ಸಚಿವರು 


ಘೌರೂನ ಲಾ 


ಕ್ರಸಂ. 


ಪತ್ನೆಗಳು 


: 1516 

: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
: 19.03.2020 

: ಜಲಸಂಪನ್ಮೂಲ ಸಚಿವರು 


ಉತ್ತರಗಳು 


ಅ) 


ರಾಜ್ಯದೆ ಬಯೆಲ ಸೀಮೆಗ್‌ಗ ಶಾಶ್ವತ 
ಕುಡಿಯುವ ನೀರನ್ನು ಒದಗಿಸುವ ಸಲುವಾಗಿ 
ಎತ್ತಿನೂಹೊಳೆಯ ಯೋಜನೆಯನ್ನು ಯಾವಾಗ 
ಪ್ರಾರಂಭ ಮಾಡಲಾಗಿದೆ; 


ಎತ್ತಿನಹೊಳೆ ಸಮಗ್ರ ಕುಔಯುವ ನೀರಿನ ಯೋಜನೆಯನ್ನು 
2014ನೇ ಸಾಲಿನಲ್ಲಿ ಪ್ರಾರಂಭ ಮಾಡಲಾಗಿರುತ್ತದೆ. 


ಆ) 


ಈ ಯೋಜನೆಯ ಕಾಮಗಾರಿಯನ್ನು 
ಪ್ರಾರಂಭಿಸುವಾಗ ನಿಗಧಿ ಮಾಡಿದ್ದ ಯೋಜನಾ 
ವೆಚ್ಚವೆಷ್ಟು; ತದನಂತರ ಏರಿಕೆ ಮಾಡಿರುವ 
ಕಾಮಗಾರಿಯ ವೆಚ್ಚವೆಷ್ಟು; (ಸಂಪೂರ್ಣ 
ಮಾಹಿತಿ ನೀಡುವುದು) 


ಇ) ಇಲ್ಲಿಯ ತನಕ ಕಾಮಗಾರಿಗಳ ಯಾವ ಯಾವ] 


ಹಂತದಲ್ಲಿ ನಡೆಯುತ್ತಿವೆ; ಹಾಗೂ ಎಷ್ಟು 
ಹಣವನ್ನು ಈ ಕಾಮಗಾರಿಗಳಿಗೆ ಖರ್ಚು 
ಮಾಡಲಾಗಿದೆ; (ಅಂಕಿ ಅಂಶಗಳೊಂದಿಗೆ ವಿವರ 
ನೀಡುವುದು) 


ಎತ್ತಿನೆಹೊಳೆ "ಸಮಗ್ರ ಕುಡಿಯುವ ನೀರಿನ ಯೋಜನೆಯ 
ರೂ.8323.50 ಕೋಟಿ ಮೊತ್ತದ ಯೋಜನಾ ವರದಿಗೆ 
ದಿನಾಂಕ:13.7.2012 ರಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿರುತ್ತದೆ. ತದನಂತರ ಎತ್ತಿನಹೊಳೆ ಸಮಗ್ರ ಕುಡಿಯುವ 
ನೀರಿನ ಯೋಜನೆಯ ರೂ.12,912.36 ಕೋಟಿ ಮೊತ್ತದ 
ಪರಿಷ್ಣತ ಯೋಜನಾ ವರದಿಗೆ ಸರ್ಕಾರದಿಂದ 
ದಿನಾಂಕ:17.2.2014 ರಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿರುತ್ತದೆ. ಪ್ರಸ್ತುತ ಹಾಲಿ ದರ ಸೂಚಿಯಂತೆ ಯೋಜನಾ 
ವರದಿಯನ್ನು ಪುನರ್‌ ಪರಿಷ್ಠರಿಸಲಾಗುತ್ತಿದ್ದು, ಅಂದಾಜು 
ಮೊತ್ತವು ಸುಮಾರು ರೂ.24,982.00 ಕೋಟಿಗಳಾಗಬಹುದೆಂದು 


ಅಂದಾಜಿಸಲಾಗಿದೆ. 


ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಈ) 


ತುಮಕೂರು”`ಜಿಲ್ಲಯ `ಕೊರಟಗೆಕೆ` ತಾಲ್ಲೂಕಿನ 
ಬೈರಗೊಂಡ್ಲು ಬಳಿ ರೂ.700 ಕೋಟಿ ವೆಚ್ಚದಲ್ಲಿ 
ನಿರ್ಮಾಣ ಮಾಡುತ್ತಿರುವ ಜಲಾಶಯದ 
ಯೋಜನೆಯು ಯಾವ ಹಂತದಲ್ಲಿದೆ; 


(ಸಂಪೂರ್ಣ ವಿವರ ನೀಡುವುದು) 


ಭೈರೆಗೊಂಡ್ಲು ಜಲಾಶಯ ನಿರ್ಮಾಣ ಕಾಮಗಾರಿಗೆ] 
ಸಂಬಂಧಿಸಿದಂತೆ, ಟೆಂಡರ್‌ ಅಧಾರದ ಮೇಲೆ ಗುತ್ತಿಗೆದಾರರಿಗೆ 
ವಹಿಸಲಾಗಿದ್ದು, ಭೂಸ್ಥಾಧೀನ ಪಕ್ರಿಯೆಯನ್ನು ಕೈಗೊಳ್ಳುವ 
ಸಂದರ್ಭದಲ್ಲಿ ಕೊರಟಗೆರೆ ತಾಲ್ಲೂಕಿನ ರೈತರು ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ರೈತರಿಗೆ ನೀಡುವ ಪರಿಹಾರದರದಂತೆ ಅವರಿಗೂ 
ಸಹಾ ಏಕರೂಪ ದರ ನೀಡಲು ಒತ್ತಾಯಿಸಿದ್ದರಿಂದ 
ಕಾಮಗಾರಿಗಳಿಗೆ ಅಡತಡೆ ಉಂಟಾಗಿರುತ್ತದೆ. 
ಈ ಕಾರಣದಿಂದಾಗಿ ಭೂಮಿ ವಶಪಡಿಸಿಕೊಳ್ಳುವ ಪ್ರಕ್ರಿಯೆ 
ಪ್ರಾರಂಭಿಸುವಲ್ಲಿ ವಿಳಂಬವಾಗಿರುತ್ತದೆ. ಪ್ರಸ್ತುತ ಎಸ್‌.ಐ.ಎ 
ಪ್ರಕಿಯೆ ಪ್ರಗತಿಯಲ್ಲಿದೆ. 


ಎತ್ತಿನಹೊಳೆ "ಯೋಜನೆಯ `ಕಾಮಗಾರಿಯನ್ನು 
ಸಂಪೂರ್ಣವಾಗಿ ಯಾವಾಗ 
ಪೂರ್ಣಗೊಳಿಸಲಾಗುವುದು? 


ಈ ಯೋಜನೆಯನ್ನು 2023-24ನೇ ಸಾಲಿನಲ್ಲಿ 
ಪೂರ್ಣಗೊಳಿಸಲು ಯೋಜಿಸಲಾಗಿರುತ್ತದೆ. 


ಸಂಖ್ಯೆ; 


ಜಸಂಇ 35 ಡಬ್ಬ್ಯೂಎಲ್‌ಎ 2020 


= 
A 
ಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 
(ಬೃಹತ್‌ ಮತ್ತು ಮಧ್ಯಮ ನೀರಾವರಿ) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1516ಗೆ ಅನುಬಂಧ 


ಎತ್ತಿನಹೊಳೆ ಸ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ರೂ.12 ,912.36 ಕೋಟಿ ಮೊತ್ತದ ಪರಿಷ್ಕೃತ ಯೋಜನಾ 
ವರದಿಗೆ ಸರ್ಕಾರದಿಂದ ದಿನಾಂಕ:17.2.2014ರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಯೋಜನೆಯಡಿ ಈವರೆವಿಗೂ ನಿರ್ವಹಿಸಲಾಗಿರುವ ಕಾಮಗಾರಿಗಳ ವಿವರ ಈ ಕೆಳಕಂಡಂತಿದೆ; 


Y ಹಂತ 1ರ ಏತ ಕಾಮಗಾರಿಗಳನ್ನು 5 ಪ್ಯಾಕೇಜ್‌ಗಳಲ್ಲಿ ಟೆಂಡರ್‌ ಮೂಲಕ ಕೈಗೆತ್ತಿಕೊಳ್ಳಲಾಗುತ್ತಿದ್ದು, 
8 ವಿಯರ್‌ಗಳಲ್ಲಿ, 5 ವಿಯರ್‌ಗಳ ಕಾಮಗಾರಿಗಳು ಪೂರ್ಣಗೊಂಡಿದ್ದು, 2 ವಿಯರ್‌ಗಳ ಕಾಮಗಾರಿಗಳು 
ಪೂರ್ಣಗೊಳ್ಳುವ ಹಂತದಲ್ಲಿದೆ ಹಾಗೂ ಇನ್ನೊಂದು ವಿಯರ್‌ ಕಾಮಗಾರಿಯು ಪ್ರಗತಿಯಲ್ಲಿದೆ. 
9 ಪಂಪ್‌ಹೌಸ್‌ಗಳಲ್ಲಿ 6 ಪಂಪ್‌ಹೌಸ್‌ಗಳ ಕಾಮಗಾರಿಗಳು ಪೂರ್ಣಗೊಳ್ಳುವ ಹಂತದಲ್ಲಿದ್ದು, ಉಳಿದ 
3 ಪಂಪ್‌ಹೌಸ್‌ಗಳ ಕಾಮಗಾರಿಗಳೂ ಸಹಾ ಪ ಪ್ರಗತಿಯಲ್ಲಿರುತ್ತವೆ. ಒಟ್ಟಾರೆ 129.80 ಕಿ.ಮೀ. ಉದ್ದದ ರೈಸಿಂಗ್‌ ಮೇನ್‌ 
ಅಳವಡಿಸಲು ಎಲ್ಲಾ ಪೈಪುಗಳು ಸಿದ್ದವಾಗಿದ್ದು, ಈಗಾಗಲೇ 106.885 ಕಿ.ಮೀ. ಉದ್ದದಷ್ಟು ಪೈಪ್‌ ಅಳವಡಸಲಗಿನೆ. 
4 ವಿತರಣಾ ತೊಟ್ಟಿಗಳ ಪೈಕಿ, 3 ವಿಕ ತೊಟ್ಟಿಯ ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿದ್ದು, ಇನ್ನೊಂದು 
ವಿತರಣಾ ತೊಟ್ಟಿಯ ಕಾಮಗಾರಿಯು ಮುಕ್ತಾಯ ಹಂತದಲ್ಲಿದೆ. 

೪ ಯೋಜನೆಯ ಮೊದಲನೇ ಹಂತದ ಕಾಮಗಾರಿಗಳಿಗೆ ಅವಶ್ಯವಿರುವ 219.44 ಮೆವ್ಯಾ ವಿದ್ಯುತ್‌ಚ್ಛಕ್ತಿ ಪೂರೈಸುವ 
ಸಬ್‌ಸ್ಟೇಶನ್‌ ನಿರ್ಮಾಣದ ಕಾಮಗಾರಿ ಮತ್ತು ಟ್ರಾನ್ಸ ಮಿಷನ್‌ ಪೈನ್‌ ನಿರ್ಮಾಣ ಜಪಗದಗೆಳು ಪ ಪ್ರಗತಿಯಲ್ಲಿವೆ. 

Y ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಡಿಯ ಮೊದಲನೇ ಹಂತದ ಗಿ component 
ಕಾಮಗಾರಿಗಳನ್ನು ಪೂರ್ಣಗೊಳಿಸಿ, ಮುಂದಿನ ಮುಂಗಾರು ಹಂಗಾಮಿನಲ್ಲಿ ಪ್ರಾಯೋಗಿಕವಾಗಿ ಚಾಲನೆಗೊಳಿಸಲು 
ಕಾರ್ಯಕ್ರಮ ರೂಪಿಸಲಾಗಿದೆ. 

¥ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ-2 ರಡಿಯ 260 ಕಿ.ಮೀ ಉದ್ದದ ಗುರುತ್ತಾ 
ಕಾಲುವೆಯ ಪೂರ್ಣ ಉದ್ದಕ್ಕೆ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದ್ದು, ಈ ಪೈಕಿ, ಜನವರಿ 2020ರ ಅಂತ್ಯ 
ಸುಮಾರು 62.17 ಕಿ.ಮೀ ಉದ್ದದ ನಾಲಾ pb ಪೂರ್ಣಗೊಂಡಿದ್ದು, ಉಳಿಕೆ ನಮಗಾಗಿ 
ಪ್ರಗತಿಯಲ್ಲಿರುತ್ತವೆ. 

Y ಗುರುತ್ವ ಕಾಲುವೆ ಕೊನೆಯಲ್ಲಿ ಬರುವ ಕೊರಟಗೆರೆ ತಾಲ್ಲೂಕು ಭೈರಗೊಂಡ್ಲು ಜಲಾಶಯ ನಿರ್ಮಾಣ 
ಕಾಮಗಾರಿಯನ್ನು ಗುತ್ತಿಗೆ ವಹಿಸಲಾಗಿದ್ದು, ಕಾಮಗಾರಿಯನ್ನು ಆರಂಭಿಸಲು ಕ್ರಮ ವಹಿಸಲಾಗುತ್ತಿದೆ. 

Y ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಹಾಗೂ 
ನೆಲಮಂಗಲ ತಾಲ್ಲೂಕಿನ 2 ಕೆರೆಗಳನ್ನು ತುಂಬಿಸುವ ರಾಮನಗರ ಫೀಡರ್‌ ಕಾಲುವೆಯ ಕಾಮಗಾರಿ, ' ತುಮಕೂರು, 
ಕೊರಟಗೆರೆ, ಮಧುಗಿರಿ ಮತ್ತು ಪಾವಗಡ ತಾಲ್ಲೂಕುಗಳಿಗೆ ಕುಡಿಯುವ ನೀರು ಮತ್ತು ಈ ಭಾಗದ 79 ಸಣ್ಣ 
ನೀರಾವರಿ ಕೆರೆಗಳಿಗೆ ನೀರನ್ನು ಒದಗಿಸುವ ಮಧುಗಿರಿ ಫೀಡರ್‌ ಕಾಲುವೆಯ ಕಾಮಗಾರಿ ಮತ್ತು ಗೌರಿಬಿದನೂರು 
ತಾಲ್ಲೂಕಿಗೆ ಕುಡಿಯುವ ನೀರಿಗಾಗಿ ಮತ್ತು ಗೌರಿಬಿದನೂರು, ಕೊರಟಗೆರೆ, ಮಧುಗಿರಿ ಮತ್ತು ದೊಡ್ಡಬಳ್ಳಾಪುರ 
ತಾಲ್ಲೂಕುಗಳ 107 ಸಣ್ಣ ನೀರಾವರಿ ಕೆರೆಗಳಿಗೆ ನೀರನ್ನು ಒದಗಿಸುವ ಗೌರಿಬಿದನೂರು ಫೀಡರ್‌ ಕಾಲುವೆಯ 
ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ. 

೪ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರನ್ನು ಒದಗಿಸುವ ಕುಂದಾಣ ಲಿಫ್ಟ್‌ ಕಾಮಗಾರಿ ಮತ್ತು ಕೋಲಾರ 
ಮತ್ತು ಚಿಕ್ಕಬಳ್ಳಾಪುರ ಫೀಡರ್‌ ಕಾಲುವೆಗಳ ಅಂದಾಜುಗಳನ್ನು ತಯಾರಿಸಲಾಗುತ್ತಿದೆ. 


ಯೋಜನೆಗೆ ಪ್ರಾರಂಭದಿಂದ ಜನವರಿ 2020ರ ಅಂತ್ಯದವರೆಗೆ ರೂ.6584.96 ಕೋಟಿ ವೆಚ್ಚ ಮಾಡಲಾಗಿರುತ್ತದೆ. 


Kokko 


